ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


: 475 


ಸಮಸ್ಯೆ ಹೆಚ್ಚಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದರೆ, ಟ್ರಾಫಿಕ್‌ 


ಸದಸ್ಯರ ಹೆಸರು : ಶ್ರೀ ಹೆಚ್‌.ಎಂ. ರಮೇಶ ಗೌಡ 
ಉತ್ತರಿಸಬೇಕಾದ ದಿನಾಂಕ : 24.09.2020 
ಉತ್ತರಿಸುವ ಸಚಿವರು ಈ ಗೃಹ ಸಚಿವರು 

[3 ಪ್ರ ] ಕತ್ತರ 

ಗಈ ನಂಗಳೂರು ನಗರದಲ್ಲಿ "ದಿನೇ ನನ್‌ ಚ್ರಾಫಿಕ್‌ ಹಡು. 


ಬೆಂಗಳೂರು ನಗರದಲ್ಲಿ ದಿನೇ ದಿನೇ ಟ್ರಾಫಿಕ್‌ ಸಮಸ್ಯೆ 
ಹೆಚ್ಚಾಗುತ್ತಿದ್ದು, ಸಂಚಾರ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ 


KC) 


ಫೇಡನನನು ಮಾತ್ರವಿದ್ದು, ನಾಲ್ಕನೇ ಹೊಸ 


ನಿಯಂತ್ರಣಕ್ಕೆ . ಸರ್ಕಾರ ಯಾವ ಕಮ ಸರ್ಣರವು ಕೈಗೊಂಡ ಕ್ರಮಗಳ ವಿವರಗಳನ್ನುಅನುಬಂಧ-1ರಲ್ಲಿ 

ಕೈಗೊಂಡಿದೆ; ee 

[ಸ್ಯ ಜ್‌ ಪಧಾಗರ್ಸ ಮಸರು [ವಾಗಳಾರು ನನನ ನನರಾನ ಕ್ಸ್‌ ಸಷ್ಟ್ರಾರುವ 
ನು ೪ ಜ೨ 


ಟ್ರಾಫಿಕ್‌ ಸಮಸ್ಯೆಯನ್ನು ಬಗೆಹರಿಸುವ ದಿಕ್ಕಿನಲ್ಲಿ ಸರ್ಕಾರವು 


ವಲಯ (ದಕ್ಷಿಣ ವಲಯ) ಮಾಡಲು ಆಡಳಿತಾತ್ಮಕ ಮತ್ತು ತಾಂತ್ರಿಕ ಮುಂತಾದ ಎಲ್ಲಾ 
ಸರ್ಕಾರ ಚಿಂತನೆ ನಡೆಸಿದೆಯೇ; ಆಯಾಮಗಳಲ್ಲಿ ಪರಿಶೀಲಿಸುತ್ತಿದ್ದು, ಅದರಲ್ಲಿ ನಾಲ್ಕನೇ ಹೊಸ 
ವಲಯವನ್ನು ಸೃಜಿಸುವ ಬಗ್ಗೆಯೂ ಸಹ 

ಪರಿಶೀಲಿಸಲಾಗುವುದು. 
ಸಗರ ಕತ ತರವಗ್ಸ ಜಾರ್‌ ನಗರದ ತನಕ ತವ್‌ ಪಾನ್‌ ಪಾರಸರು 


ಹೊಲೀಸರು ಏಕಾಏಕಿ ಅಡ್ಡ ಬಂದು ವಾಹನ 
ಸವಾರರ ಅಪಘಾತಗಳಿಗೆ 
ಕಾರಣವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 


ಏಕಾಏಕಿ ಅಡ್ಡ ಬಂದು ವಾಹನ ಸವಾರರ ಅಪಘಾತಗಳಿಗೆ 
ಕಾರಣರಾಗಿರುವುದಿಲ್ಲ. 


ಬೆಂಗಳೂರು ನಗರದಲ್ಲಿ ಸಂಚಾರ ನಿಯಮಗಳನ್ನು 


ಬಂದಿದೆಯೇ; ಬಂದಿದ್ದಲ್ಲಿ, ಯಾವ ಕ್ರಮ | ಉಲ್ಲಂಘಿಸುವವರ ವಿರುದ್ಧ ಐ.ಎಂ.ವಿ. ಕಾಯ್ದೆ ಅಡಿಯಲ್ಲಿ 
ಕೈಗೊಂಡಿದೆ; ಪ್ರಕರಣಗಳನ್ನು ದಾಖಲಿಸುಕ್ತಿದ್ದು, ಪ ಪ್ರಕರಣಗಳನ್ನು "ದಾಖಲಿಸುವ 
ಸಂದರ್ಭದಲ್ಲಿ ಪೊಲೀಸ್‌ } ಅಧಿಕಾರಿ/ಸಿಬ್ದಂದಿಗಳು 

ಅನುಸರಿಸಬೇಕಾದ ಕ್ರಮಗಳ ಕುರಿತು ನೀಡಿರುವ ನಿರ್ದೇಶನ/ 

ಸೂಚನೆಗಳ ವಿವರಗಳನ್ನು ಅನುಬಂಧ-2ರಲ್ಲಿ ಒದಗಿಸಲಾಗಿದೆ. 
ಹಾ) |ಟಚಾಫಿಕ್‌ ವಿಭಾಗದ ಸಿಬ್ಬಂದಿಗಳ `ಜೆಂಗಳೊರು ನಗರ ಸಂಚಾರ ವಿಭಾಗಕ್ಕೆ! 
ಕೊರತೆಯಿದ್ದು, ಸಿಬ್ಬಂದಿಗಳ ನಿಯೋಜನೆಗೆ | ಮಂಜೂರಾಗಿರುವ ಪೊಲೀಸ್‌ ಅಧಿಕಾರಿ/ಸಿಬ್ಬಂದಿಗಳ 


ಸರ್ಕಾರ ಯಾವ ಕ್ರಮ ಕೈಗೊಳ್ಳಲಾಗಿದೆ; 
ಹೊಸ ಸಿಬ್ಬಂದಿಗಳ ನೇಮಕಾತಿ ಪ್ರಕ್ರಿಯೆ 
| ಯಾವಾಗ ಆರಂಭವಾಗಲಿದೆ? 


ವಿವರಗಳನ್ನು ಮತ್ತು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ 
ಮಾಡುವ ಕುರಿತು ಕೈಗೊಂಡ ಕ್ರಮಗಳ ವಿವರಗಳನ್ನು 
ಅನುಬಂಧ-3ರಲ್ಲಿ ಒದಗಿಸಲಾಗಿದೆ. 


ಹೆಚ್‌ಡಿ 278 ಎಸ್‌ಎಸ್‌ಟಿ 2020 


ಮಳ್‌ 


ಗೃಹ ಸಚಿವರು 


ಚುಕ್ಕೆ ಗುರುತಿನ 
ಅನುಬಂಧ-1 ಪ್ರಶ್ಸೆ ಸಂಖೆ: 475 


ಬೆಂಗಳೂರು ನಗರದಲ್ಲಿ ಸಂಚಾರ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಕೈಗೊಂಡ ಕ್ರಮಗಳ ವಿವರಗಳು 
ಈ ಕೆಳಕಂಡಂತಿದೆ: 


1. ಹೈಡೆನ್ನಿಟಿ ಕಾರಿಡಾರ್‌ ರಸ್ತೆಗಳು: 
ಬೆಂಗಳೂರು ನಗರದಲ್ಲಿ ಪ್ರತಿನಿತ್ಯ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ವಾಹನ ಸಂಖ್ಯೆಗೆ ಪ್ರಮುಖ 


EE) 


ಕಾರಣವಾದ ಆರ್ಥಿಕ ಉದಾರೀಕರಣದ ಪರಿಣಾಮದಿಂದ ಹೊಸ ಬಡಾವಣೆಗಳ ನಿರ್ಮಾಣ, ಸಣ್ಣ ಮತ್ತು 


Ry 


ಮಧ್ಯಮ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ, ಮಾಹಿತಿ/ಜೈವಿಕ ತಂತ್ರಜ್ಞಾನ ಸಂಸ್ಥೆಗಳ ಸ್ಥಾಪನೆ ಇವೆಲ್ಲದರ 
ನೇರ ಪರಿಣಾಮವಾಗಿ ವಾಹನಗಳ ಸಂಚಾರ ಹೆಚ್ಚುತ್ತಲೇ ಇದೆ. ಜನಸಂಖ್ಯೆ ಹಾಗೂ ವಾಹನಗಳ 
ಸಂಖ್ಯೆಯಲ್ಲಿ ಹೆಚ್ಚಳಗೊಂಡಿದ್ದರ ಪರಿಣಾಮ ಅನೇಕ ರೀತಿಯಲ್ಲಿ ಸಂಚಾರ ಸಮಸ್ಯೆಗಳು ಅಂದರೆ 
ಸಂಚಾರದಲ್ಲಿ ದಟ್ಟಣೆ, ಸುಗಮ ಸಂಚಾರಕ್ಕೆ ಅಡ್ಡಿ, ಸಂಚಾರ ಸ್ಥಗಿತಗಳ ಜೊತೆಗೆ ಅಪಘಾತಗಳ ಹೆಚ್ಚಳಕ್ಕೆ 
ಕಾರಣವಾಗಿದೆ. ಈ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಬೆಂಗಳೂರು ನಗರ ಸಂಚಾರ ವ್ಯವಸ್ಥೆ 
ಸುಧಾರಣೆಗೆ ಹತ್ತು ಹಲವು ವಿನೂತನ ಯೋಜನೆಗಳನ್ನು ಹಂತ ಹಂತವಾಗಿ ಹಮ್ಮಿಕೊಳ್ಳುವ ಸಲುವಾಗಿ 
ಕಾರ್ಯಯೋಜನೆಯನ್ನು ಸಿದ್ದಪಡಿಸಿ ಸರ್ಕಾರದ ಅಡಿ ಇರುವ ಎಲ್ಲಾ ಇಲಾಖೆಗಳು ಒಂದೇ ಸೂರಿನಡಿ 
ಸೇರಿ ಕಾರ್ಯ ನಿರ್ವಹಿಸುವ ನಿಟ್ಟಿನಲ್ಲಿ ಕಮ ವಹಿಸಲಾಗುತ್ತಿದೆ. ಸರ್ಕಾರದ ಆದೇಶದ ಮೇರೆಗೆ ಹೈಡೆನ್ನಿಟಿ 
ಕಾರಿಡಾರ್‌ ರಸ್ತೆಗಳಲ್ಲಿನ ಆಗಬೇಕಾದ ಅಭಿವೃದ್ಧಿ ಕಾರ್ಯಗಳನ್ನು ಪೂರೈಸಲು ಕೆ.ಆರ್‌.ಡಿ.ಸಿ.ಎಲ್‌.ಗೆ 


ವಹಿಸಲಾಗಿದೆ. 


ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಸಂಚಾರ ವ್ಯವಸ್ಥೆಯನ್ನು ಉತ್ತಮ ಪಡಿಸುವ ಸಲುವಾಗಿ ನಗರ 
ವ್ಯಾಪ್ತಿಯಲ್ಲಿ ಈ ಕೆಳಕಂಡ 12 ಹೆಚ್ಚು ವಾಹನ ದ ಣೆ ಕಾರಿಡಾರ್‌ಗಳನ್ನು ಗುರುತಿಸಲಾಗಿದೆ. 
1 | ಬಳ್ಳಾರಿ ರಸ್ತೆ ಚಾಲುಕ್ಯ ವೃತ್ತದಿಂದ ಹೆಬ್ಬಾಳದ ವರೆಗೆ 
ವಿಂಡ್ಸರ್‌ ಮ್ಯಾನರ್‌ ಜಂಕ್ಷನ್‌ - ರಮಣ ಮಹರ್ಷಿ ರಸ್ತೆ - ಮೇಖ್ರಿ ವೃತ್ತದ 
ಮಾರ್ಗವಾಗಿ 
2 | ಹಳೇ ಮದ್ರಾಸ್‌ | ಟಿನಿಟಿ ವೃತ್ತದಿಂದ ಕೆ.ಆರ್‌. ಪುರಂ ವರೆಗೆ 
ರಸ್ತೆ ಹಲಸೂರು ಕೆರೆ - ಹಳೆ ಮದ್ರಾಸ್‌ ರಸ್ತೆ ಮತ್ತು ಬೆನ್ನಿಗಾನಹಳ್ಳಿ 


ಹಾಗೂ ಕೆ.ಆರ್‌. ಪುರಂ ನಿಂದ ರಾಷ್ಟ್ರೀಯ ಹೆದ್ದಾರಿ 648 ವರೆಗೆ 

ಹೂಡಿ - ಐ.ಟಿ.ಪಿ.ಎಲ್‌. ಮತ್ತು ಹೋಫ್‌ ಫಾರಂ ಮಾರ್ಗವಾಗಿ 

3 ಹಳೇ TSS ಸಟಕ್‌ ನಿಂದ ಕಾಡುಗೋಡಿ ವರೆಗೆ 

ಏರ್‌ಪೋರ್ಟ್‌ | ದೊಮ್ಮಲೂರು - ಮಾರತ್‌ಹಳ್ಳಿ - ಕುಂದಲಹಳ್ಳಿ - ವರ್ತೂರು ಮತ್ತು 
ರಸ್ತೆ ಹೋಫ್‌ ಫಾರಂ ಮಾರ್ಗವಾಗಿ 


ಹೊಸೂರು ರಸ್ತೆ ಸೆಂಟ್‌ ಜಾನ್ಸ್‌ ಆಸ್ಪತ್ರೆಯಿಂದೆ ಬಿ.ಬಿ.ಎಂ.ಪಿ. ವ್ಯಾಪ್ತಿಯ 
ಕಾರ್ಮೆಲ್‌ ರಾಂ ಬ್ರಿಡ್ಸ್‌ವರೆಗೆ 
ಜಕ್ಕಸಂದ್ರ - ಇಬ್ದೂರು - ಹರಳೂರು ಜಂಕ್ಷನ್‌ ಮಾರ್ಗವಾಗಿ 


ವೆಲ್ಲಾರ ಜಂಕ್ಷನ್‌ ನಿಂದ ಸಿಲ್ಫ್‌ ಬೋರ್ಡ್‌ ವರೆಗೆ 
ಆಡುಗೋಡಿ - ಫೋರಂ ಮಾಲ್‌ ಮತ್ತು ಮಡಿವಾಳ ಮಾರ್ಗವಾಗಿ 


ಡೃಕ ವೃತ್ತವಂದ ಸೃಷ್‌ ಕ ವಕಗ 


೪ ಎದ್‌ 


ಜಯದೇವ ಫ್ಲೈ ಓವರ್‌ - ಜೆ.ಡಿ.ಮರ ಜಂಕ್ಷನ್‌ - ಬಿಳೇಕಳ್ಳಿ - ಅರಕೆರೆ 


ಮತ್ತು ಗೊಟ್ಟಿಗೆರೆ ಮಾರ್ಗವಾಗಿ 


ಕೆ.ಆರ್‌. ರಸ್ತೆ ಯಿಂದ ನೈಸ್‌ ರಸ್ತೆ ವರೆಗೆ 
ಬನಶಂಕರಿ - ಸಾರಕ್ಕಿ - ಕೋಣನಕುಂಟೆ ಮಾರ್ಗವಾಗಿ 


ಹಡ್ಗನ್‌ ವೃತ್ತದಿಂದ ನೈಸ್‌ ರಸ್ತೆ ವರೆಗೆ 

ಟೌನ್‌ಹಾಲ್‌ - ಸ್ಯಾಟಲೈಟ್‌ ಟೌನ್‌ - ನಾಯಂಡಹಳ್ಳಿ - ಜ್ಞಾನಭಾರತಿ — 
ಆರ್‌.ವಿ. ಕಾಲೇಜ್‌ ಆಫ್‌ ಇಂಜಿನಿಯರಿಂಗ್‌ & ಕೆಂಗೇರಿ ಸ್ಯಾಟಲೈಟ್‌ ಟೌನ್‌ 
ಮಾರ್ಗವಾಗಿ 


ಮಾಗಡಿ 


ಹಳೇ ಬಿನ್ನಿ ಮಿಲ್‌ ನಿಂದ ನೈಸ್‌`ರಸ್ತೆವಕೆಗ 
ಟೋಲ್‌ಗೇಟ್‌ ಜಂಕ್ಷನ್‌ - ಜೈಮುನಿರಾವ್‌ ವೃತ್ತ - ೯ 
ಕಾಮಾಕ್ಷಿಪಾಳ್ಯ - ಹೊರವರ್ತುಲ ರಸ್ತೆ - ಶ್ರೀಗಂಧಕಾವಲ್‌ ಸುಂಕದಕಟ್ಟೆ 
ಮಾರ್ಗವಾಗಿ ಹಾಗೂ ಅಂಜನ ನಗರ ಔಟರ್‌ ರಿಂಗ್‌ ರಸ್ತೆ - ಸೆಂಟಲ್‌ ಸಿಲ್ಕ್‌ 
ಬೋರ್ಡ್‌ ಜಂಕ್ಷನ್‌ನಿಂದ ಮೈಸೂರು ರಸ್ತೆ ವರೆಗೆ 

ಜಯದೇವ - ಜೆ.ಡಿ. ಮರ ಜಂಕ್ಷನ್‌ ಮಾರ್ಗವಾಗಿ 


10 


ಓಕಳಿಪುರಂನಿಂದ ಗೊರಗುಂಟೆಪಾಳ್ಯೆವರೆಗೆ 
ಡಾ॥ ರಾಜ್‌ಕುಮಾರ್‌ ರಸ್ತೆ — ಸೋಪ್‌ ಫ್ಯಾಕ್ಷರಿ ಜಂಕ್ಷನ್‌ ಮತ್ತು 
ಯಶವಂತಪುರ ಮಾರ್ಗವಾಗಿ 


1 


ಸೋಪ್‌ ಫ್ಯಾಕ್ಷರಿಯಿಂದ ಮೈಸೂರು ರಸ್ತೆ ವರೆಗೆ 
ಇಸ್ಟಾನ್‌ - ರಾಜಾಜಿನಗರ - ಟೋಲ್‌ಗೇಟ್‌ ಜಂಕ್ಷನ್‌. ವಿಜಯನಗರ ಮತ್ತು 
ದೀಪಾಂಜಲಿ ಮಾರ್ಗವಾಗಿ 


12 


ತುಮಕೂರು ಕಸ್ತೆಯಂದ ತುಮಕೂರು ರಸ್ತೆ ವರೆಗೆ 
ಹೆಬ್ಬಾಳ - ಕೆ.ಆರ್‌.ಪುರಂ - ಮಾರತ್‌ಹಳ್ಳಿ - ಇಬ್ಲೂರು, ಸೆಂಟ್ರಲ್‌ ಸಿಲ್ಕ್‌ 
ಬೋರ್ಡ್‌ - ಜೆ.ಡಿ. ಮರ ಜಂಕ್ಷನ್‌ - ನಾಯಂಡಹಳ್ಳಿ ಜಂಕ್ಷನ್‌ - 


ಕೊಟ್ಟಗೆಪಾಳ್ಯ ಜಂಕ್ಷನ್‌ ಮತ್ತು ಗೊರಗುಂಟೆಪಾಳ್ಯ ಮಾರ್ಗವಾಗಿ 


w 


ಈ ಹೈಡೆನ್ಸಿಟಿ ಕಾರಿಡಾರ್‌ಗಳಲ್ಲಿ ಸುಗಮ ಸಂಜಾರಕ್ಕೆ ಏನೆಲ್ಲಾ ಅಭಿವೃದ್ಧಿ ಕಾರ್ಯಗಳು ಆಗಬೇಕು 

ಎಂಬುದರ ಬಗ್ಗೆ ಅಂದರೆ; 

* ರಸ್ತೆ ಮೇಲ್ಲೇತುವೆ ನಿರ್ಮಾಣ 

* ಗ್ರೇಡ್‌ ಸೆಪರೇಟರ್‌/ಫ್ಲೈ ಓವರ್‌ 

* ಮಲ್ಪಿ ಲೆವೆಲ್‌ ಪಾರ್ಕಿಂಗ್‌ 

* ರಸ್ತೆ ಅಗಲೀಕರಣ 

* ಜಂಕ್ಷನ್‌ಗಳ ಅಭಿವೃದ್ಧಿ 

* ಬಾಟಲ್‌ನೆಕ ಇರುವ ಸ್ಥಳಗಳ ವಿಸರಣೆ 

* ಸ್ಕೈವಾಕ್‌ 

€ ಬಸ್‌ ಬೇಸ್‌ 

* ಕಣ್ಗಾವಲು, ನಿಯಮ ಜಾರಿ ಕ್ಯಾಮೆರಾಗಳ ಅಳವಡಿಕೆ 

* ಸಿಗ್ನಲ್‌ ಲೈಟ್‌ಗಳ ಅಳವಡಿಕೆ 

* ಪಾದಚಾರಿ ರಸ್ತೆಗಳ ಉನ್ನತೀಕರಣ 

* ರಸ್ತೆ ಉಬ್ಬರಗಳು ಮತ್ತು ಎತ್ತರಿಸಿದ ಪಾದಚಾರಿ ರಸ್ತೆ ದಾಟು ಅಳವಡಿಕೆ 

* ರಸ್ತೆಗಳಿಗೆ ಮೀಡಿಯನ್‌ ಅಳವಡಿಕೆ 

* ಮಳೆ ಬಂದಾಗ ನೀರು ನಿಲ್ಲುವ ಸ್ಥಳೆಗಳ ಮರಸ್ಸಿ 

° ರಸ್ತೆಗಳಲ್ಲಿ ಬಿದ್ದಿರುವ ಗುಂಡಿಗಳ ಮುಚ್ಚುವಿಕೆ ಇತ್ಯಾದಿ. 

ವಿಸ್ತ ತವಾಗಿ ಮಾಹಿತಿಯನ್ನು ಸಿದ್ಧಪಡಿಸಿದ್ದು, ಈಗಾಗಲೇ ಸಂಬಂಧಪಟ್ಟ ಪೌರಸಂಸ್ಥೆಗಳು ಮೇಲ್ಕಂಡ 

ಅಭಿವೃದ್ಧಿ ಕಾರ್ಯಗಳಲ್ಲಿ ಕಾರ್ಯಪ್ರವೃತಿಗೊಂಡಿದ್ದು ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತವೆ. ರಾಜ್ಯದ ಮುಖ್ಬು 
ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ಮುಖ್ಯಸ್ಥರುಗಳೊಂದಿಗೆ ಆಗಿಂದಾಗ್ಗೆ ಸಭೆಗಳನ್ನು 
ಹಮ್ಮಿಕೊಂಡು ಕಾರ್ಯ ಪ್ರಗತಿಗಳನ್ನು ಪರಿಶೀಲಿಸಲಾಗುತ್ತಿದೆ. 


©» 


2 ಸಿಬಿಡಿ ಏರಿಯಾ: (ಸೆಂಟ್ರಲ್‌ ಬಿಸಿನೆಸ್‌ ಡಿಸ್ಪಿಕ್ಟ್‌) 

ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ವಿಧಾನಸೌಧದ ಸುತ್ತ 4 ಚ.ಕಿ.ಮೀ ವ್ಯಾಪ್ತಿಯನ್ನು ಸೆಂಟಲ್‌ 
ಬಿಸಿನೆಸ್‌ ಡಿಸ್ಪಿಕ್ಸ್‌ ಪ್ರದೇಶವೆಂದು ಈಗಾಗಲೇ ಘೋಷಿಸಲಾಗಿದೆ. ಈ ವ್ಯಾಪ್ತಿಯಲ್ಲಿ ವಿಧಾನಸೌಧ, 
ವಿಕಾಸಸೌಧ, ಆರ್‌.ಬಿ.ಐ ಒಳಗೊಂಡಂತೆ ಎತ್ತರದ ಕಟ್ಟಡಗಳು, ಕಾನ್ನುಲೇಟ್‌ ಕಛೇರಿಗಳು, ಪ್ರಮುಖ 
ಹೋಟೆಲ್‌ಗಳು. ಆಸ್ಪತ್ರೆಗಳು, ಶಾಪಿಂಗ್‌ ಕಾಂಫ್ಲೆಕ್ಸಗಳು, ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳು, 
ಉದ್ಯಾನವನಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಛೇರಿಗಳು, ಕ್ರೀಡಾಂಗಣಗಳು, ಬೆಂಗಳೂರು ಟರ್ಫ್‌ 
ಕಬ್‌, ಗಾಲ್ಫ್‌ ಕ್ಷಬ್‌ ಇತ್ಕಾದಿಗಳಿರುತ್ತವೆ. ಈ ವ್ಯಾಪ್ತಿಯಲ್ಲಿ ಬರುವ ರಸ್ತೆಗಳು ಪ್ರಾರಂಭದಲ್ಲಿ ನಿರ್ಮಾಣಗೊಂಡ 
ಸ್ಥಿತಿಯಲ್ಲಿಯೇ ಇದ್ದು ಇವುಗಳ ಅಗಲೀಕರಣದಲ್ಲಿ ಯಾವುದೇ ಬದಲಾವಣೆಯಾಗದೆ ಇರುತ್ತವೆ. ಇವುಗಳು 
ನಿರ್ಮಾಣಗೊಂಡ ಸಮಯದಲ್ಲಿದ್ದ ನಗರ ಸಂಚಾರವು ವರ್ಷದಿಂದ ವರ್ಷಕ್ಕೆ ದುಪ್ಪಟ್ಟುಗೊಂಡು ಪ್ರಸ್ತುತದ 


ಸಂಚಾರ ಸಾಂದ್ರತೆಯನ್ನು ತೆಗೆದುಕೊಳ್ಳಲು ಈ ರಸ್ತೆಗಳು ಸಮರ್ಥವಾಗಿರದೆ ಆಗಾಗ್ಗೆ ಸಂಚಾರ 
ಸ್ಥಗಿತಕೊಳ್ಳಲು ಮತ್ತು ಅಪಘಾತಗಳಿಗೂ ಕಾರಣವಾಗುತ್ತಿದೆ. ಸಿ.ಬಿ.ಡಿ ಪ್ರದೇಶದಲ್ಲಿ ಬರುವ ಪ್ರಮುಖ ರಸ್ತೆಗಳ 
ವಿವರಗಳು ಈ ಕೆಳಕಂಡಂತೆ ಇರುತ್ತದೆ. 


100 ಅಡಿ ಒಳವರ್ತುಲ ರಸ್ತೆ: ಅಯ್ಯಪ್ಪ ದೇವಸ್ಥಾನ ಜಂಕ್ಷನ್‌ ನಿಂದ ಶ್ರೀನಿವಾಗಿಲು 


ಹೊಸೂರು ಲಷ್ಠರ್‌ ರಸ್ತೆ; ವೆಲ್ಲಾರ ಜಂಕ್ಷನ್‌ನಿಂದ ಅಯ್ಯಪ್ಪ ದೇವಸ್ಥಾನ ಜಂಕ್ಷನ್‌ವರೆಗೆ 
ಡಾ॥ ಮರಿಗೌಡ ರಸ್ತೆ; ಬೆಂಗಳೂರು ಡೈರಿ ಜಂಕ್ಷನ್‌ನಿಂದ ಚೆಕ್‌ಪೋಸ್ಟ್‌ ಜಂಕ್ಷನ್‌ವರೆಗೆ 
ಜಯಮಹಲ್‌ ರಸ್ತೆ & ನಂದಿ ಮರ್ಗ ರಸ್ತ: ಮೇಖ್ರಿ ಸರ್ಕಲ್‌ನಿಂದ ಕಂಟೋನ್‌ಮೆಂಟ್‌ 
ರೈಲ್ವೆ ಬ್ರಿಡ್ಜ್‌ ಮತ್ತು ಜೆ.ಸಿ ನಗರ ಪಿ.ಎಸ್‌ ಜಂಕ್ಷನ್‌ನಿಂದ ಹಜ್‌ ಕ್ಯಾಂಪ್‌ವರೆಗೆ 
ವಾಟಾಳ್‌ನಾಗರಾಜ್‌ ರಸ್ತೆ: 

ಮಲ್ಲೇಶ್ವರಂ ಮಾರ್ಗೋಸಾ ರಸ್ತೆ 

ಎಂಕೆ.ಕೆ. ರಸ್ತೆ 

ಮಲ್ಲೇಶ್ವರಂ 8 ನೇ ಮುಖ್ಯರಸ್ತೆ 

ಎನ್‌.ಆರ್‌.ರಸ್ತೆ ಬಂಬೂಬಜಾರ್‌ ಕ್ರಾಸ್‌ನಿಂದ ಮಾರ್ಕೆಟ್‌ ವೃತ್ತದವರೆಗೆ 
ಆರ್‌.ವಿ.ರಸ್ತೆ-ಜೆ.ಸಿ.ರಸ್ತೆ: ಲಾಲ್‌ಭಾಗ್‌ ವೆಸ್ಟ್‌ಗೇಟ್‌ ಜಂಕ್ಷನ್‌ನಿಂದ ನಾಲಾ ಕ್ರಾಸ್‌ವರೆಗೆ. 
ಆರ್‌.ವಿ.ರಸ್ತೆ: ಆರ್‌.ವಿ.ಟೀಚರ್ಸ್‌ ಕಾಲೇಜ್‌ ಜಂಕ್ಷನ್‌ನಿಂದ ಲಾಲ್‌ಭಾಗ್‌ ವೆಸ್ಟ್‌ಗೇಟ್‌ವರೆಗೆ. 
ಬಿನ್ನಿಮಿಲ್‌ ಟಾಂಕ್‌ ಬಂಡ್‌ ರಸ್ತೆ: ಸಿರಿ ಜಂಕ್ಷನ್‌ನಿಂದ ಬಿನ್ನಿಮಿಲ್‌ ರೈಲ್ವೆ ಅಂಡರ್‌ 
ಪಾಸ್‌ವರೆಗೆ 

ಟಿಸಿಎಂ ರಾಯನ್‌ ರಸ್ತೆ: ವೆಟರ್‌ನರಿ ಆಸ್ಪತ್ರೆ ಜಂಕ್ಷನ್‌ ನಿಂದ ಶಾಂತಲಾ ಜಂಕ್ಷನ್‌ವರೆಗೆ 
ಎ.ಎಸ್‌.ಚಾರ್‌ ರಸ್ತೆ; ಎ.ಎಸ್‌.ಆರ್‌.ಸ್ಟ್ರೀಟ್‌ ಜಂಕ್ಷನ್‌ ನಿಂದ ಸುಲ್ತಾನ್‌ಪೇಟೆ ಕ್ರಾಸ್‌ವರೆಗೆ 
ಜಿಟಿ ರಸ್ತೆ: ಶಾಂತಲಾ ಜಂಖ್ಲುನ್‌ ನಿಂದ ಖೋಡೆ ರೈಲ್ವೆ ಅಂಡರ್‌ ಪಾಸ್‌ವರೆಗೆ 
ಕಾಟನ್‌ಪೇಟೆ ಮುಖ್ಯ ರಸ್ತೆ ಶಾಂತಲಾ ಜಂಕ್ಷನ್‌ ನಿಂದ ಬ್ರಿಯಾಂಡ್‌ ಜಂಖ್ಲನ್‌ವರೆಗೆ 


ಸ್‌.ಜೆ.ಪ ರಸ್ತೆ ಕೆ.ಆರ್‌.ಮಾರ್ಕೆಟ್‌ ಜಂಕ್ಷನ್‌ ನಿಂದ ಜಾಮೀಯಾ ಮಸೀದಿ 


ಅಷೆನ್ಯೂ ರಸ್ತೆ ರಸ್ತೆ: ಮಾರ್ಕೆಟ್‌ ವೃತ್ತದಿಂದ ಆಸ್ಪತ್ರೆ ರಸ್ತೆ ಜಂಕ್ಷನ್‌ವರೆಗೂ 


ಲ pr] pr) O° 
ಚಿಕ್ಕಪೇಟೆ ಮುಖ್ಯ ರಸ್ತೆ ದೊಡ್ಡಪೇಟೆ ಜಂಕ್ಷನ್‌ನಿಂದ ಬಳೇಪೇಟೆ ಜಂಕ್ಷನ್‌ವರೆಗೂ 
ಬಿ.ವಿ.ಕೆ.ಖಯ್ಯಾಂಗಾರ್‌ ರಸ್ತೆ ಅಭಿನಯ ಥಿಯೇಟರ್‌ ಜ ಕ್ಷನ್‌ನಿಂದ ಮಾಮೂಲ್‌ 
ಪೇಟ್‌ ಜಂಕ್ಷನ್‌ವರೆಗೆ 


* ಡಾ ರಾಜ್‌ಕುಮಾರ್‌ ರಸ್ತೆ ರಾಜಾಜಿನಗರ ಪ್ರವೇಶ ದಾರದಿಂದ ಪ್ರಸನ್ನ ವೃತ್ತ 


1 
ಜಂಕ್ಷನ್‌ವರೆಗೆ 
* ಪ್ಯಾಲೇಸ್‌ ರಸ್ತೆ: ಮೈಸೂರು ಬ್ಯಾಂಕ್‌ ಜಂಕ್ಷನ್‌ ನಿಂದ ಮಹಾರಾಣಿ ಕಾಲೇಜ್‌ ಬ್ರಿಡ್ಸ್‌ 
ಜಂಕ್ಷನ್‌ವರೆಗೆ 


* ಕೆ.ಜಿ. ರಸ್ತೆ ಮೈಸೂರು ಬ್ಯಾಂಕ್‌ ಜಂಕ್ಷನ್‌ ನಿಂದ ಎಲೈಟ್‌ ಜಂಕ್ಷನ್‌ವರೆಗೆ 

* ಟ್ಯಾಂಕ್‌ ಬಂಡ್‌ ರಸ್ತೆ ಉಪ್ಪಾರಪೇಟೆ ಪೊಲೀಸ್‌ ಠಾಣೆಯಿಂದ ಲಕ್ಷ್ಮಣಪುರಿ ಬ್ರಿಡ್ಜ್‌ 
ಜಂಕ್ಷನ್‌ವರೆಗೆ 

* ಶೇಷಾದ್ರಿ ರಸ್ತೆ: ಲಕ್ಷ್ಮಣಪುರಿ ಬ್ರಿಡ್ಜ್‌ನಿಂದ ಮಹಾರಾಣಿ ಕಾಲೇಜ್‌ ಬ್ರಿಡ್ಜ್‌ ಜಂಕ್ಷನ್‌ವರೆಗೆ 

* ಎಸ್‌.ಸಿ ರಸ್ತೆ ಆನಂದ್‌ ರಾವ ಸರ್ಕಲ್‌ ಜಂಕ್ಷನ್‌ ನಿಂದ ಹಿಮಾಲಯ ಜಂಕ್ಷನ್‌ವರೆಗೆ 

* ಗಾಂಧಿನಗರ 5ನೇ ಮುಖ್ಯ ರಸ್ತೆ (ಡಬ್ಬ್ಯೂಹೆಚ್‌ ಹನುಮಂತಪ್ಪ ರಸ್ತೆ) : ಜನತಾಬಜಾರ್‌ 
ಜಂಕ್ಷನ್‌ ನಿಂದ ಸುಬ್ಬಣ್ಣ ಜಂಕ್ಷನ್‌ವರೆಗೆ 

* ಕಾಳಿದಾಸ ರಸ್ತೆ: ಫ್ರೀಡಂ ಪಾರ್ಕ್‌ ಜಂಕ್ಷನ್‌ ನಿಂದ ಸಾಗರ್‌ ಜಂಕ್ಷನ್‌ವರೆಗೆ 


* ವೈ-ರಾಮಚಂದ್ರ ರಸ್ತೆ: ವಿಜಯ ಕೆಫೆ ಜಂಕ್ಷನ್‌ನಿಂದ ಪ್ಯಾಲೇಸ್‌ ಕ್ರಾಸ್‌ ಜಂಕ್ಷನ್‌ವರೆಗೆ 


ಈ ಸಿ.ಬಿ.ಡಿ ಏರಿಯಾಗಳಲ್ಲಿ ಏನೆಲ್ಲಾ ಅಭಿವೃದ್ಧಿ ಕಾರ್ಯಗಳಾಗಬೇಕು ಎಂಬುದರ ಬಗ್ಗೆ ವಿಸ್ತೃತವಾಗಿ 
ಮಾಹಿತಿಯನ್ನು ಸಿದ್ದಪಡಿಸಿದ್ದು, ಈಗಾಗಲೇ ಸಂಬಂಧಪಟ್ಟ ಪೌರಸಂಸ್ಥೆಗಳು ಮೇಲ್ಕಂಡ ಅಭಿವೃದ್ಧಿ 
ಕಾರ್ಯಗಳಲ್ಲಿ ಕಾರ್ಯ ಪ್ರವೃತಿಗೊಂಡಿದ್ದು ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತವೆ. ರಾಜ್ಯದ ಮುಖ್ಯ 
ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ಮುಖ್ಯಸ್ಥರುಗಳೊಂದಿಗೆ ಅಗಿಂದಾಗ್ಗೆ ಸಭೆಗಳನ್ನು 
ಹಮ್ಮಿಕೊಂಡು ಕಾರ್ಯ ಪ್ರಗತಿಗಳನ್ನು ಪರಿಶೀಲಿಸಲಾಗುತ್ತಿದೆ. 


1. ಸಂಚಾರ ದಟಣೆ/ಸಮಸ್ಸೆಗಳು ಕಂಡುಬರುತ್ತಿರುವ ಸ್ಥ ಗಳಲ್ಲಿ ಪರಿವೀಕ್ಷಣೆ ನಡೆಸಿ ಸುಗಮ 
ಸ ಲ 


[59] ರಿ 
೦ಚಾರದ ಹಿತದೃಷ್ಟಿಯಿಂದ ನಗರದ ಹಲವಾರು ಸ್ಥಳಗಳಲ್ಲಿ ಬ ತಿರುವು ಹಾಗೂ 


ಯು- ತಿರುವುಗಳನ್ನು ನಿರ್ಬಂಧಿಸಲಾಗಿದೆ. 


2. ಬೆಂಗಳೂರು ನಗರದ ಕೇಂದ್ರ ಭಾಗದಲ್ಲಿನ ಹೆಚ್ಚು ಸಂಚಾರ ದಟ್ಟಣೆ ಇರುವ ಪ್ರದೇಶಗಳನ್ನು 
ಗುರುತಿಸಿ ರಸ್ತೆ ಅಗಲವಿದ್ದು ಮುಕ್ತ ಎಡ ತಿರುವು ಅಥವಾ ಬಲ ತಿರುವು ಇರುವ ಕಡೆಗಳಲ್ಲಿ 
ಸಂಚಾರ ಪರಿಕರಗಳನ್ನು (Street Furniture) ಅಳವಡಿಸಿ ಪಥಶಿಸ್ತನ್ನು ಜಾರಿ ಮಾಡಿದ ಕಾರಣ 
ನಿರೀಕ್ಷೆಗೂ ಮೀರಿ ಅಪಘಾತಗಳ ಸಂಖ್ಯೆಯು ಇಳಿಮುಖವಾಗುವುದಕ್ಕೆ ಕಾರಣವಾಗಿರುತ್ತದೆ ಹಾಗೂ 
ಸಂಚಾರವೂ ಸಹ ಸುಗಮಗೊಂಡಿರುತ್ತದೆ. 

3. ಪಿಡಿಎ (ಪರ್ಸನಲ್‌ ಡಿಜಿಟಲ್‌ ಅಸಿಸ್ಟೆಂಟ್‌) ಉಪಕರಣಗಳನ್ನು ಎ.ಎಸ್‌.ಐ, ಪಿ.ಎಸ್‌.ಐ ಮತ್ತು ಪಿ.ಐ 
ಹಂತದವರೆಗಿನ ಅಧಿಕಾರಿಗಳಿಗೆ ಹಂಚಿಕೆ ಮಾಡಲಾಗಿದ್ದು, ಇದರ ಮೂಲಕ ' ಸಂಚಾರ 
ನಿಯಮಗಳನ್ನು ಉಲ್ಲಂಘಿಸುವ ಚಾಲಕರುಗಳ ವಿರುದ್ಧ ಸ್ಥ ಫದಲ್ಲೇ ಸಂಚಾರ ಪೊಲೀಸ್‌ 


ಅಧಿಕಾರಿಗಳು ಪ್ರಕರಣಗಳನ್ನು ದಾಖಲಿಸಿ ಸ್ಥಳದಂಡವನ್ನು ಪಾವತಿಸಿಕೊಳ್ಳುವ ವ್ಯವಸ್ಥೆ ಕಲ್ಲಿಸಲಾಗಿದೆ. 
[a] ವ KH) ರ್‌'$ 


. ಬೆಂಗಳೂರು ನಗರದ 107 ಪ್ರಮುಖ ರಸ್ತೆಗಳನ್ನು ಗುರುತಿಸಿ ಮೀರೋ ಟಾಲರೆನ್ಸ್‌ ರಸ್ತೆ 
ಎಂಬುದಾಗಿ ಜಾರಿ ಮಾಡಲಾಗಿರುತ್ತದೆ. ಅಂತಹ ರಸ್ತೆಗಳಲ್ಲಿ ಯಾವುದೇ ರೀತಿಯ ಅನಧಿಕೃತ 
ವಾಹನ ನಿಲುಗಡೆ, ತಪ್ಪು ವಾಹನ ನಿಲುಗಡೆ ಹಾಗೂ ಫುಟ್‌ಪಾಠ್‌ ಮೇಲೆ ವಾಹನ 
ನಿಲುಗಡೆಗಳಾಗದಂತೆ ಸಂಚಾರ ಅಧಿಕಾರಿಗಳ ಗಸ್ತುಗಳನ್ನು ಏರ್ಪಡಿಸಲಾಗಿರುತ್ತದೆ. 


. ಬೆಂಗಳೂರು ನಗರದ ರಸ್ತೆಗಳಲ್ಲಿ ಭಾರೀ ಸರಕು ಸಾಗಣಿ ವಾಹನಗಳಿಂದ ಸಂಚಾರ ಸಮಸ್ಯೆಗಳು 
ಕಂಡುಬಂದಿದ್ದ ಕಾರಣ ಬೆಂಗಳೂರು ನಗರದ ಪೊಲೀಸ್‌ ಆಯುಕ್ತರ ಸರಹದ್ದಿಗೆ ಒಳಪಡುವ ಎಲ್ಲಾ 
ರಸ್ತೆಗಳಲ್ಲಿಯೂ ಸರಕು ಸಾಗಣೆ ವಾಹನಗಳು ಬೆಳಿಗ್ಗೆ 11-00 ಗಂಟೆಯಿಂದ ಸಂಜೆ 04-00 
ಗಂಟೆಯವರೆಗೆ ಹಾಗೂ ರಾತ್ರಿ 10-00 ಗಂಟೆಯಿಂದ ಬೆಳಿಗ್ಗೆ 07-00ಗಂಟೆಯವರೆಗೆ 
ಸಂಚರಿಸುವಂತೆ ಹಾಗೂ ಬೆಳ್ಳಿಗೆ 07-00 ಗಂಟೆಯಿಂದ 11-00 ಗಂಟೆಯವರೆಗೆ ಹಾಗೂ ಸಂಜೆ 
04-00 ಗಂಟೆಯಿಂದ ರಾತ್ರಿ 10-00 ಗಂಟೆಯವರೆಗೆ ಪೊಲೀಸ್‌ ಆಯುಕ್ತರ ಸರಹದ್ದಿಗೆ 
ಒಳಪಡುವ ಎಲ್ಲಾ ರಸ್ತೆಗಳಲ್ಲಿಯೂ ಸರಕು ಸಾಗಣೆ ವಾಹನಗಳ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. 


A) 5) 


ಲ್ಲಿ ಬೆಂಗಳೂರು ನಗರದ ಎಲ್ಲಾ ಜಂಕ್ಷನ್‌ ಮತ್ತು ರಸೆಗಳಲ್ಲಿ ಸಂಚಾರ ಪೊಲೀಸ್‌ 
ಸಿಬ್ಬಂದಿಯವರುಗಳು ಸಂಚಾರ ನಿರ್ವಹಣೆಯಲ್ಲಿ ಡಗಿಕೊಂಡು ಸುಗಮ 


pr] 
ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತಾರೆ. 


ಜಾರಿ ಮಾಡಲಾಗಿದೆ. 


, ಬೆಂಗಳೂರು ನಗರದಾದ್ಯಂತ ಅವೈಜ್ಞಾನಿಕ ಹಾಗೂ ಅನಧಿಕೃತವಾಗಿ ನಿರ್ಮಿಸಲಾಗಿದ್ದ ರಸ್ತೆ 
ಉಬ್ಬುಗಳನ್ನು ತೆರವುಗೊಳಿಸಲಾಗಿದೆ. ಪ್ರಮುಖ ರಸ್ತೆಗಳಲ್ಲಿ ವಾಹನದ ವೇಗವನ್ನು ನಿಯಂತ್ರಿಸಿ 
ಅಪಘಾತಗಳನ್ನು ತಡೆಯುವ ಸಲುವಾಗಿ ಹಾಗೂ ಅವಶ್ಯಕವಿರುವ ಸ್ಥಳಗಳಲ್ಲಿ ಮಾತ್ರವೇ ಐ.ಆರ್‌.ಸಿ 
ಮಾದರಿಯಲ್ಲಿ ವೈಜ್ಞಾನಿಕವಾಗಿ ರಸ್ತೆ ಉಬ್ಬುಗಳನ್ನು ನಿರ್ಮಿಸಲಾಗಿದೆ. 

. ಪ್ರಕಿ ಸಂಚಾರ ಪೊಲೀಸ್‌ ಠಾಣಾ ಮಟ್ಟದಲ್ಲಿ ಪ್ರಠಿ ತಿಂಗಳ 3ನೇ ಶನಿವಾರಗಳಂದು ನಾಗರೀಕ 
ಸಂಜಾರ ವೇದಿಕೆ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು, ಆಯಾ ಸಂಚಾರ ಠಾಣಾ ವ್ಯಾಪ್ತಿಯ 
ನಾಗರೀಕರು ತಮ್ಮ ಸಂಚಾರ ಸಮಸ್ಯೆಗಳನ್ನು ಠಾಣಾ ಮಟ್ಟದಲ್ಲಿ ಪರಿಹರಿಸಿಕೊಳ್ಳುವ ವೇದಿಕೆಯನ್ನು 
ಸೃಜಿಸಲಾಗಿದೆ. 


10.ಬೆಂಗಳೂರು ನಗರದಲ್ಲಿ ಸಂಚಾರ ಸಮಸ್ಯೆಗಳನ್ನು ಪರಿಹರಿಸಲು ಹಾಗೂ ಸುಗಮ ಸಂಚಾರ ಜಾರಿ 
ಮಾಡಲು ಮತ್ತು ರಸ್ತೆಯಲ್ಲಿ ಸುರಕ್ಷತೆಯನ್ನು ಜಾರಿ ಮಾಡಲು ಹಲವಾರು ಕ್ರಮಗಳನ್ನು 
ಆಂದೋಲನಗಳನ್ನು ಹಾಗೂ ವೃತ್ತಿಪರ ಚಾಲಕರುಗಳಿಗೆ ಹಲವಾರು ತರಬೇತಿ ಹಾಗೂ ರಸ್ತೆ 
ಸುರಕ್ಷತೆಯ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ರಸ್ತೆ ಸುರಕ್ಷತೆಯನ್ನು 
ಅತ್ಕುತ್ತಮ ರೀತಿಯಲ್ಲಿ ಜಾರಿ ಮಾಡಲಾಗಿದೆ. 


11.ಪೀಕ್‌ ಅವರ್ಸ್‌ಗಳಲ್ಲಿ ಸಂಜಾರ ಪೊಲೀಸ್‌ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳು ಸಂಚಾರ 
ನಿರ್ವಹಣೆಯಲ್ಲಿ ತೊಡಗಿಕೊಂಡಿರುವ ಕಾರಣ ಅಂತಹ ಸಂದರ್ಭದಲ್ಲಿ ಕಣ್ಗಾವಲು, 
ಎನ್‌ಘೋರ್ಕ್‌ಮೆಂಟ್‌ ಹಾಗೂ ಡಿಜಿಟಲ್‌ ಕ್ಯಾಮರಾಗಳ ಮೂಲಕ ಉಲ್ಲಂಘನೆ ಎಸಗುವ 
ವಾಹನಗಳ ಛಾಯಾಚಿತ್ರವನ್ನು ಸೆರೆಹಿಡಿದು ಅವರುಗಳ ವಿರುದ್ಧ ಐ.ಎಂ.ವಿ 133 ನೋಟೀಸ್‌ಗಳನ್ನು 


ಕಳುಹಿಸಿ ದಂಡ ಪಾಪತಿಸಿಕೊಳ್ಳಲಾಗುತ್ತಿದೆ. 


12.ನಗರದ ರಸ್ತೆಗಳಲ್ಲಿ ಸಂಚಾರ ಸಮಸ್ಯೆಗಳಿಗೆ ಪ್ರಮುಖ ಕಾರಣವಾಗಿರುವ ವಾಹನಗಳ ಅನಧಿಕೃತ, 
ತಪ್ಪು ನಿಲುಗಡೆ ಹಾಗೂ ಫುಟ್‌ಪಾತ್‌ಮೇಲೆ ವಾಹನ ನಿಲುಗಡೆಗಳ ವಿರುದ್ಧ ಕಠಿಣ ಕ್ರಮ 
ಕೈಗೊಳ್ಳಲಾಗಿದೆ. 2018ನೇ ಸಾಲಿನಲ್ಲಿ 12.36.363 ಪ್ರಕರಣಗಳನ್ನು 2019ನೇ ಸಾಲಿನಲ್ಲಿ 11,65.199 
ಪ್ರಕರಣಗಳನ್ನು ಹಾಗೂ ಪ್ರಸಕ್ತ 2020ನೇ ಸಾಲಿನ ಆಗಸ್ಟ್‌ ಮಾಹೆಯ ಅಂತ್ಯದವರೆಗೆ ಒಟ್ಟು 
4,26,959 ತಪ್ಪು ನಿಲುಗಡೆ, ಅನಧಿಕೃತ ಹಾಗೂ ಫುಟ್‌ಪಾತ್‌ ನಿಲುಗಡೆ ಪ್ರಕರಣಗಳನ್ನು 
ದಾಖಲಿಸಿಕೊಳ್ಳಲಾಗಿದೆ. 


13.ಬೆಂಗಳೂರು ನಗರದಾದ್ಯಂತ ಸಮಾನ ವೇಗಮಿಶತಿಯನ್ನು ಜಾರಿಗೊಳಿಸಲಾಗಿದ್ದು, ಅತಿ ವೇಗವಾಗಿ 
ಚಲಿಸುವವರ ವಿರುದ್ಧವೂ ಸಹ ಕಟ್ಟು ನಿಟ್ಟನ ಕ್ರಮಗಳನ್ನು ಜರುಗಿಸಲಾಗಿದೆ. ಬೆಂಗಳೂರು ನಗರ 
ಸಂಚಾರ ವಿಭಾಗದಲ್ಲಿ ಒಟ್ಟು 13 ಇಂಟರ್‌ಸೆಪ್ಪರ್‌ ವಾಹನಗಳು ಕಾರ್ಯ ನಿರ್ವಹಿಸುತ್ತಿವೆ. 2018ನೇ 
ಸಾಲಿನಲ್ಲಿ 90942 ಪ್ರಕರಣಗಳನ್ನು, 2019ನೇ ಸಾಲಿನಲ್ಲಿ 61531 ಪ್ರಕರಣಗಳನ್ನು ಹಾಗೂ ಪಸಕ್ತ 
2020ನೇ ಸಾಲಿನ ಆಗಸ್ಟ್‌ ಮಾಹೆಯ ಅಂತ್ಯದವರೆಗೆ ಒಟ್ಟು 17574 ಪ್ರಕರಣಗಳನ್ನು ದಾಖಲಿಸಿ 
ದಂಡವನ್ನು ವಸೂಲಿ ಮಾಡಲಾಗಿದೆ. 


14.ಇದೇ ರೀತಿ ಅಡ್ಡಾ ದಿಡ್ಡಿಯಾಗಿ ವಾಹನ ಚಾಲನೆ ಮಾಡುವವರ ವಿರುದ್ಧ ಅಪಾಯಕಾರಿ ಚಾಲನೆ 


(Dangerous Driving) ಪಕರಣಗಳನ್ನು ದಾಖಲಿಸುತ್ತಿದೆ. 2018ನೇ ಸಾಲಿನಲ್ಲಿ 98497 
ಪ್ರಕರಣಗಳನ್ನು, 2019ನೇ ಸಾಲಿನಲ್ಲಿ 52038 ಪ್ರಕರಣಗಳನ್ನು ಹಾಗೂ ಪ್ರಸಕ್ತ 2020ನೇ ಸಾಲಿನ 


ಆಗಸ್ಟ್‌ ಮಾಹೆಯ ಅಂತ್ಯದವರೆಗೆ ಒಟ್ಟು 9620 ಪ್ರಕರಣಗಳನ್ನು ದಾಖಲಿಸಲಾಗಿರುತ್ತದೆ. 


15. ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವವರನ್ನು ಪತ್ತೆ ಮಾಡಲು ಅತ್ಯಾಧುನಿಕ 
ಅಲೋಮೀಟರ್‌ಗಳನ್ನು ಖರೀದಿಸಲಾಗಿದ್ದು ಅವುಗಳ ಮೂಲಕ ಮದ್ಯಪಾನ 
ಚಾಲನೆ ಮಾಡುತ್ತಿರುವವರನ್ನು ಪತ್ತೆ ಮಾಡಲಾಗುತ್ತಿದೆ. ಬೆಂಗಳೂರು ನಗರ ಸಂಚಾರ ಪೊಲೀಸ್‌ 
ವಿಭಾಗವು ಮದ್ಯಪಾನ ಮಾಡಿ ವಾಹನ ಜಾಲನೆ ಮಾಡುವವರ ವಿರುದ್ಧ ಕಠಿಣ ಕ್ರಮಗಳನ 
ಕೈಗೊಂಡಿರುತ್ತದೆ. ಬೆಂಗಳೂರು ನಗರದ ರಸ್ತೆಗಳಲ್ಲಿ 2018ನೇ ಸಾಲಿನಲ್ಲಿ 53092 ಪ್ರಕರಣಗಳನ್ನು, 
2019ನೇ ಸಾಲಿನಲ್ಲಿ 40602 ಪ್ರಕರಣಗಳನ್ನು ಹಾಗೂ ಪುಸಕ್ತ 2020ನೇ ಸಾಲಿನ ಆಗಸ್ಟ್‌ ಮಾಹೆಯ 
ಅಂತ್ಯದವರೆಗೆ ಒಟ್ಟು 5256 ಪ್ರಕರಣಗಳನ್ನು ದಾಖಲಿಸಲಾಗಿರುತ್ತದೆ. 


po 
ದಪಾ 


ಬ್ಬ 


16.ಬೆಂಗಳೂರು ನಗರ ರಸ್ತೆಗಳಲ್ಲಿ ಪಥ ಶಿಸ್ತು ನಿಯಮಗಳನ್ನು ಉಲ್ಲಂಘಿಸುವ ವಾಹನ ಚಾಲಕರುಗಳಿಗೆ 


ಕಠಿಣ ನಿಯಮಗಳ ಜಾರಿಯ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ. 2018ನೇ ಸಾಲಿನಲ್ಲಿ 3,87,668 


ಖ್‌ 


ಪ್ರಕರಣಗಳನ್ನು, 2019ನೇ ಸಾಲಿನಲ್ಲಿ 1,84,766 ಪ್ರಕರಣಗಳನ್ನು ಹಾಗೂ ಪ್ರಸಕ್ತ 2020ನೇ ಸಾಲಿನ 


[) 


ಆಗಸ್ಟ್‌ ಮಾಹೆಯ ಅಂತ್ಯದವರೆಗೆ ಒಟ್ಟು 33.882 ಪ್ರಕರಣಗಳನ್ನು ದಾಖಲಿಸಲಾಗಿದೆ. 


w 


17.ಡ್ರಾಗ್‌ ರೇಸಿಂಗ್‌ ಮತ್ತು ವೀಲಿಂಗ್‌ ಮತ್ತು ಅಡ್ಡಾದಿಡ್ಡಿ ವಾಹನ ಚಾಲನೆ ಮಾಡುವುದನ್ನು ತಡೆಯಲು 
ಶಾಲಾ ಕಾಲೇಜು, ವಾಣಿಜ್ಯ ಮಳಿಗೆ ಹಾಗೂ ಪ್ರಮುಖ ಸ್ಥಳಗಳಲ್ಲಿ ಕೋಬ್ರಾ ಹಾಗೂ ಸಂಚಾರ 
ಹೊಲೀಸರ ಗಸ್ತುಗಳನ್ನು ಏರ್ಪಡಿಸಲಾಗಿದೆ. ವೀಲಿಂಗ್‌/ಡ್ರ್ಯಾಗ್‌ ರೇಸ್‌ನಲ್ಲಿ 
ತೊಡಗಿಸಿಕೊಂಡಿರುವವರ ವಿರುದ್ಧ ಕಳೆದ 3 ವರ್ಷಗಳಲ್ಲಿ ಕೆಳಕಂಡಂತೆ ಪ್ರಕರಣಗಳನ 


ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಲಾಗಿದೆ. 


ದಾಖಲಿಸಿರುವ ಪ್ರಕರಣಗಳು i 
ವರ್ಷ T ; i ಈ 
ಈ Free Racing & Trials ಪ್ರಕರಣಗಳು 
wheeling of Speed 
2018 79 1235 1314 
2019 38 627 665 
ಕ 205 50 255 | 
(ಆಗಸ್ಟ್‌ ಅಂತ್ಯದವರೆಗೆ) 


18.ಸಂಚಾರ ನಿರ್ವಹಣಾ ಕೇಂದವು (ಟಿಎಂಸಿ) ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂ 
ಬೆಂಗಳೂರು ನಗರದಾದ್ಯಂತ ಅಳವಡಿಸಲಾಗಿರುವ ಕಣ್ಗಾವಲು ಕ್ಯಾಮರಾದ ಮೂಲಕ ಟಿ.ಎಂ.ಸಿ. 
ಯಲ್ಲಿ ಅಳವಡಿಸಲಾಗಿರುವ ವಿಡಿಯೋವಾಲ್‌ನ ಮುಖಾಂತರ ಸಂಚಾರ ದಟ್ಟಣೆಯನ್ನು ನಿವಾರಿಸುವ 
ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲಾಗಿದೆ. 19 ಕಾರಿಡಾರ್‌ಗಳಲ್ಲಿ ಎರಡು ಪಾಳಿಯಲ್ಲಿ ನಿತ್ಯ ಕ್ಯಾಮರಾ 
ವೀಕ್ಷಿಸಿ ಜಂಕ್ಷನ್‌ಗಳಲ್ಲಿನ ಸಂಚಾರದ ದಟ್ಟಣೆಯನ್ನು ಪರಿಶೀಲಿಸಿ, ಸಿಗ್ನಲ್‌ ಲೈಟ್‌ನ ಸಮಯವನ್ನು 
ಟಿಎಂಸಿಯಿಂದಲೇ ಬದಲಾವಣೆ ಮಾಡುವ ಮೂಲಕ ಸಂಚಾರದ ಒತ್ತಡವನ್ನು ಕಡಿಮೆ ಮಾಡಿ 


8H 


ಸುಗಮ ಸಂಚಾರ ವ್ಯವಸ್ಥೆ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗಿರುತ್ತದೆ. ಬೆಂಗಳೂರು ನಗರ ಸಂಚಾರ 
ವಿಭಾಗದ ಪೊಲೀಸ್‌ ವೆಬ್‌ಸೈಟ್‌ ಅನ್ನು ಪ್ರತಿನಿತ್ಯ ಸಮಗ್ರ ಮಾಹಿತಿಗಳೊಂದಿಗೆ ಇಲ್ಲಿಯೇ 
ಅಪ್‌ಡೇಟ್‌ ಮಾಡಲಾಗುತ್ತಿರುತ್ತದೆ ಹಾಗೂ ನಗರದಲ್ಲಿ ಅಳವಡಿಸಲಾಗಿರುವ ಸಿಗ್ನಲ್‌ಲೈಟ್‌, 
ವಿ.ಎಂ.ಎಸ್‌, ಸರ್ವಿಲನ್ಸ್‌ ಕ್ಯಾಮರಾ ಇನ್ನಿತರೆ ತಾಂತ್ರಿಕ ಉಪಕರಣಗಳ ನಿಯಂತ್ರಣವನ್ನು 
ಮಾಡಬಹುದಲ್ಲದೆ. ಸಂದರ್ಭಕ್ಕೆ ತಕ್ಕಂತೆ ಮಾರ್ಪಾಡುಗಳನ್ನು ಮಾಡುವ ತಂತ್ರಜ್ಞಾನವನ್ನು 
ಒಳಗೊಂಡಿರುತ್ತದೆ. 


19.10 ಜಂಕ್ಷನ್‌ಗಳಲ್ಲಿ ಆರ್‌.ಎಲ್‌.ವಿ.8 (Red Light Violation Detection) ಕ್ಯಾಮೆರಾಗಳನ 
ಅಳವಡಿಸಲಾಗಿದ್ದು ಸಿಗ್ನಲ್‌ ಜಂಪಿಂಗ್‌ ಮತ್ತು ಲೇನ್‌ ಡಿಸಿಫ್ಲಿನ್‌ ಉಲ್ಲಂಘನೆಗಳನ್ನು 
ಸ್ವಯಂಚಾಲಿತವಾಗಿ ಗುರ್ತಿಸುವ ಕ್ಷಮತೆಯನ್ನು ಹೊಂದಿರುವ ಸೌಲಭ್ಯವನ್ನು ಉಲ್ಲಂಘನೆ 


ಪ್ರಕರಣಗಳನ್ನು ದಾಖಲಿಸಲು ಬಳಸಿಕೊಳ್ಳಲಾಗುತ್ತಿದೆ. 


ಬ್ಯ 


ಖ್‌ 


ಕ್ರಸಂ ಸಂಚಾರ ಹೊಲೀಸ್‌ ಠಾಣೆ ಕ್ಯಾಮೆರಾ ಅಳವಡಿಸಿರುವೆ ಜಂಕ್ಷನ್‌ 
1 ಕೆ.ಆರ್‌.ಪುರಂ ಸೆಂಚಾರ ಪೊಲೀಸ್‌ ಠಾಣೆ ಕೆ.ಆರ್‌.ಪುರಂ ಜಂಕ್ಷನ್‌ 
2 | ಕಬ್ಬನ್‌ಪಾರ್ಕ್‌ ಸಂಚಾರ ಪೊಲೀಸ್‌ ಠಾಣೆ ಎಂ.ಜಿ. ರಸ್ತೆ ಜಂಕ್ಷನ್‌ 
3 7ಹಮಲಷರಕ ಸಂಜಾರ ಪೌಾಶಾಸ್‌ ಠಾಣೆ ಯಲಹಂಕ ಜಂಕ್ಷನ್‌ 
4 ಅತಾಣನಗರ ಸರಂಷಾಕ ಪೂರ್‌ | ಈಡಪರ ಇಕ್ನನ್‌ ] 
5 ಎಲೆಕ್ಟಾನಿಕ್‌ ಸಿಟಿ ಸಂಚಾರ ಪೊಲೀಸ್‌ ಠಾಣೆ ಎಲೆಕ್ಟಾನಿಕ್‌ ಸಿಟಿ ಜಂಕ್ಷನ್‌ 
6 /ಹೈಗೌಂಡ್ಸ್‌ ಸಂಚಾರ ಪೊಲೀಸ್‌ ಠಾಣೆ ಚಂದಿಕಾ ಜಂಕ್ಷನ್‌ 
7 ಆಡುಗೋಡಿ ಸೆಂಚಾರ ಪೊಲೀಸ್‌`ಠಾಣೆ ಆಡುಗೋಡಿ ಜಂಕ್ಷನ್‌ 
8 |ವಿಲ್ಲನ್‌ಗಾರ್ಡನ್‌ ಸಂಚಾರ ಪೊಲೀಸ್‌ ಠಾಣೆ ಶಾಂತಿನಗರ ಜಂಕ್ಷನ್‌ 
9 | ಹಲಸೂರು ಸೆಂಚಾರ ಪೊಲೀಸ್‌ ಠಾಣೆ ಎ.ಎಸ್‌.ಸಿ. ಜಂಕ್ಷನ್‌ 
10 | ಬ್ಯಾಟರಾಯನಪುರ ಸಂಚಾರ ಪೊಲೀಸ್‌ ಠಾಣೆ | ಪ.ಇ.ಎಸ್‌.ಐ.ಟಿ. ಜಂಕ್ಷನ್‌ 


20. ಸಾರ್ವಜನಿಕರನ್ನು ಸಹ ಪರಿಣಾಮಕಾರಿಯಾಗಿ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳನ್ನು 
ದಾಖಲಿಸುವ ನಿಟ್ಟಿನಲ್ಲಿ ಬಳಸಿಕೊಳ್ಳಲಾಗುತ್ತಿದ್ದು ಪಬ್ಲಿಕ್‌ ಐ. ಐ ಚೇಂಜ್‌ ಮೈ ಸಿಟಿ ಆ್ಯಪ್‌ಗಳ 


ಜೊತೆಗ, ಫೇಸ್‌ ಬುಕ್‌, ಜಿ-ಮೇಲ್‌ ನಂತಹ ಸಾಮಾಜಿಕ ಜಾಲತಾಣವನ್ನು ಸಹ 


21.ನಗರದ 50 ಸಂಚಾರ ಪೊಲೀಸ್‌ ಅಧಿಕಾರಿಗಳಿಗೆ ಬಾಡಿ ಪೋರ್ನ್‌ ಕ್ಯಾಮೆರಾಗಳನ್ನು ವಿತರಿಸಲಾಗಿದ್ದು 
ಇದರಿಂದಾಗಿ ಪರಿಣಾಮಕಾರಿಯಾಗಿ ನಿಯಮ ಜಾರಿಗೊಳಿಸಲು ಸಾಧ್ಯವಾಗುತ್ತಿದೆ. ಜೊತೆಗೆ 


ಅಪಘಾತ ಪ್ರಕರಣಗಳ ತನಿಖೆಗೂ ಸಹ ಈ ಕ್ಯಾಮೆರಾಗಳನ್ನು ಬಳಸಬಹುದಾಗಿದೆ. 


22. ಜಂಕ್ಷನ್‌ಗಳಲ್ಲಿ ಸಿಗ್ನಲ್‌ ಜಂಪಿಂಗ್‌ ಮಾಡಿ ಸಂಚಾರ ನಿಯಮ ಉಲ್ಲಂಘಸಿದವರ ವಿರುದ್ಧ 2018ನೇ 
ಸಾಲಿನಲ್ಲಿ 6,36,825 ಪ್ರಕರಣಗಳನ್ನು, 2019ನೇ ಸಾಲಿನಲ್ಲಿ 10,62,078 ಪ್ರಕರಣಗಳನ್ನು ಹಾಗೂ 
ಪ್ರಸಕ್ತ 2020ನೇ ಸಾಲಿನ ಆಗಸ್ಟ್‌ ಮಾಹೆಯ ಅಂತ್ಯದವರೆಗೆ ಒಟ್ಟು 4,15,979 ಪ್ರಕರಣಗಳನ್ನು 
ದಾಖಲಿಸಲಾಗಿದೆ. 


23.ಬಿ-ಟ್ರ್ಯಾಕ್‌ ಯೋಜನೆ ಅಡಿಯಲ್ಲಿ ರಸ್ತೆಗಳ ಮೇಲೆ ಲೇನ್‌ ಮಾರ್ಕಿಂಗ್‌ ಪೇಯಿಂಟ್‌ ಮಾಡುವುದರ 
ಮುಖಾಂತರ ಪಥ ಶಿಸ್ತಿನ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. 


24. ಸಾರ್ವಜನಿಕರಿಗೆ ಪಥ ಶಿಸ್ತು ಪಾಲನೆಯ ಬಗ್ಗೆ ಠಾಣಾ ಮತ್ತು ವಿಭಾಗೀಯವಾಗಿ ಹಲವಾರು ಕಡೆ 
ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಿ ಈ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. 

25. ಸಾಮಾಜಿಕ ಜಾಲತಾಣಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು, ದೈನಂದಿನ ದಿನಪತ್ರಿಕೆಗಳಲ್ಲಿ 
ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಭಿತ್ತಿ ಚಿತ್ರಗಳನ್ನು ಹಾಗೂ ಛಾಯಾ ಚಿತ್ರಗಳನ್ನು ಮುದಿಸಿ 
ಮತ್ತು ಆಂದೋಲನಗಳ ಮುಖೇನ ಪಥ ಶಿಸ್ತು ಪಾಲನೆಯ ಗುರಿ ಮತ್ತು ಉದ್ದೇಶಗಳನ್ನು 
ಸಾರ್ವಜನಿಕರಿಗೆ ಮನದಟ್ಟು ಮಾಡಲಾಗುತ್ತಿದೆ. 

26.ಸಂಚಾರ ನಿರ್ವಹಣಾ ಕೇಂದ್ರದಲ್ಲಿ ಪ್ರತಿದಿನ ವಿದ್ಯಾರ್ಥಿಗಳು, ಪೋಷಕರು, ಆಟೋರಿಕ್ಷಾ, 
ಕೆಎಸ್‌ಆರ್‌ಟಿಸಿ, ಬಿಎಂಟಿಸಿ ಮತ್ತು ಕ್ಯಾಬ್‌ ಚಾಲಕರುಗಳು ವೀಕ್ಷಣೆಗೆ ಬರುತ್ತಿದ್ದು ಅವರುಗಳಿಗೆ ಪಥ 
ಶಿಸ್ತು ಪಾಲನೆಯ ಬಗ್ಗೆ ವಿಡಿಯೋ ತುಣಕುಗಳನ್ನು ತೋರಿಸುವುದರ ಮೂಲಕ ಹಾಗೂ 
ಉಪನ್ಮಾಸಗಳ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ. 

27.ಬೆಂಗಳೂರು ನಗರದ ಥಣಿಸಂದದಲ್ಲಿರುವ ಸಂಚಾರ ತರಬೇತಿ ಮತ್ತು ರಸ್ತೆ ಸುರಕ್ಷತಾ ಸಂಸ್ಥೆಯಲ್ಲಿ 
ಸಹ ವೃತ್ತಿಪರ ಜಾಲಕರುಗಳಿಗೆ ಹಾಗೂ ಶಾಲಾ ವಾಹನಗಳ ಚಾಲಕರಿಗೆ ವಿಶೇಷವಾದ ತರಬೇತಿ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತನ್ಮೂಲಕ ಅರಿವು ಮೂಡಿಸುವ ಉದ್ದೇಶವನ್ನು 
ಸಫಲಗೊಳಿಸಲಾಗುತ್ತಿದೆ. 


ಚುಕ್ಕೆ ಗುರುತಿನ 
ಅನುಬಂಧ-2 ಪತ್ತೆ ಸಂಖೆ: 475 


ಬೆಂಗಳೂರು ನಗರದಲ್ಲಿ ಸಂಚಾರ ನಿಯಮಗಳನ್ನು ಉಲ್ಲಂಘಿಸುವವರ ವಿರುದ್ಧ ಐ.ಎಂ.ವಿ. ಕಾಯ್ದೆ ಅಡಿಯಲ್ಲಿ 
ಪ್ರಕರಣಗಳನ್ನು  ದಾಖಲಿಸುತ್ತಿದ್ದು, ಪ್ರಕರಣಗಳನ್ನು ದಾಖಲಿಸುವ ಸಂದರ್ಭದಲ್ಲಿ ಹೊಲೀಸ್‌ 
ಅಧಿಕಾರಿ/ಸಿಬ್ಬಂದಿಗಳು ಅನುಸರಿಸಬೇಕಾದ ಕ್ರಮಗಳ ಕುರಿತು ನೀಡಿರುವ ನಿರ್ದೇಶನ/ಸೂಚನೆಗಳ ವಿವರಗಳು 

ಈ ಕೆಳಕಂಡಂತೆ ಇರುತ್ತದೆ:- 


ನಂ 
Roca 


ಸಂಚಾರ ಪೊಲೀಸರು ವೃತ್ತಿಪರ ಕರ್ತವ್ಯ ಕೌಶಲ್ಯಗಳನ್ನು ಅಳವಡಿಸಿಕೊಂಡು ಕರ್ತವ್ಯ 


ನಿರ್ವಹಿಸಬೇಕೆ ಹೊರತು ಒಮ್ಮಿಂದೊಮ್ಮೆಲೆ ರಸ್ತೆಯಲ್ಲಿ ವೇಗವಾಗಿ ಬರುತ್ತಿರುವ ವಾಹನಗಳನ್ನು 
ಏಕಾಏಕಿ ತಡೆದು ನಿಲ್ಲಿಸುವ ಸಾಹಸ ಕಾರ್ಯಕ್ಕೆ ಧುಮುಕಬಾರದು. 

ಅವಶ್ಯವಿದ್ದಲ್ಲಿ ಉಲ್ಲಂಘನೆ ಮಾಡುವ ವಾಹನ ನೋಂದಣಿ ಸಂಖ್ಯೆಯನ್ನು ಗುರುತು ಹಾಕಿಕೊಂಡು 
ನಂತರ ಅದರ ಮಾಲೀಕರನ್ನು ಠಾಣೆಗೆ ಕರೆಯಿಸಿ ಕಾನೂನು ರೀತ್ಯಾ ಕ್ರಮ ಕೈಗೊಳ್ಳುವುದು. 


೨ 


ವಿಶೇಷ ಕಾರ್ಯಾಚರಣೆ ವೇಳೆ ವಾಹನಗಳ ವೇಗವನ್ನು ನಿಯಂತ್ರಿಸಲು “WW” ಮಾದರಿಯಲ್ಲಿ 
ಬ್ಯಾರಿಕೇಡ್‌ಗಳನ್ನು ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಮತ್ತು ಸಂಚಾರ 
ಪೊಲೀಸ್‌ ವಿಭಾಗದ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಸುರಕ್ಷತೆಯನ್ನು ಆದ್ಯತೆಯ ಮೇರೆಗೆ 
ಪರಿಗಣಿಸಿ ಯಾವುದೇ ಅವಘಡಗಳು ಪುನರಾವರ್ತನೆಯಾಗದಂತೆ ಎಚ್ಚರವಹಿಸಬೇಕು. 

ಸಂಜೆ ವೇಳೆ ರಿಫ್ಲೆಕ್ಷೀವ್‌ ಜಾಕೆಟ್‌ಗಳನ್ನು ಧರಿಸುವುದರಿಂದ ಅಪಘಾತಗಳನ್ನು ತಪ್ಪಿಸಬಹುದಾಗಿದೆ. 
ರಿಫ್ಲೆಕ್ಟೀವ್‌ ಜಾಕೆಟ್‌ಗಳನ್ನು ಎಲ್ಲಾ ಜಂಕ್ಷನ್‌ ಜಾಕಿಗಳು ಧರಿಸುವುದು ಕಡ್ಡಾಯ. 

ಠಾಣೆಗಳಿಗೆ ವಿತರಿಸಲಾಗಿರುವ ಟ್ರಾಫಿಕ್‌ ಬ್ಯಾಟನ್‌ಗಳನ್ನು ರಾತ್ರಿ ಸಮಯದಲ್ಲಿ 
ಉಪಯೋಗಿಸುವುದರಿಂದ ಪೊಲೀಸ್‌ ನೀಡುವ ಸೂಚನೆಗಳು ವಾಹನ ಚಾಲಕ/ಸವಾರರಿಗೆ 
ಕಾಣಿಸುವಲ್ಲಿ ಮಹತ್ತರ ಪಾತ್ರವಹಿಸುತ್ತದೆ. 

ಯಾವುದೇ ವಾಹನ ಜಾಲಕರು ನಿಲ್ಲಿಸಲು ಸೂಚಿಸಿದರೂ, ಧಿಕ್ಕರಿಸಿ ತಮ್ಮ ವಾಹನದ ವೇಗವನ್ನು 
ಹೆಚ್ಚಿಸಿದಲ್ಲಿ ಆ ವಾಹನದ ನೋಂದಣಿ ಸಂಖ್ಯೆ ಮತ್ತು ಮಾದರಿಯನ್ನು ಮುಂದಿನ ಜಂಕ್ಷನ್‌ 
ಜಾಕಿಗಳಿಗೆ ನಿಸ್ತಂತು ಮುಖಾಂತರ ರವಾನಿಸಿ ನಿಲ್ಲಿಸಿ ಮುಂದಿನ ಕ್ರಮ ಕೈಗೊಳ್ಳಬಹುದಾಗಿದೆ. 
ನಿಲ್ಲಿಸಲು ಸೂಚಿಸಿದ ವಾಹನಗಳು ನಿಲ್ಲದೇ ಹೋದಾಗ ಅಂತಹ ವಾಹನಗಳನ್ನು ಯಾವುದೇ 
ಕಾರಣಕ್ಕೂ ಚೇಸ್‌ ಮಾಡಿಕೊಂಡು ಹೋಗದಿರುವುದು ಉತ್ತಮ. 

ನಿಯಮಗಳನ್ನು ಜಾರಿ ಮಾಡುವಾಗ ವಾಹನಗಳನ್ನು ತಡೆದು ನಿಲ್ಲಿಸು ವಾಹನ ಚಾಲಕರಿಗೆ 
ಕಾಣುವಂತೆ ಇರುವ ಸ್ಥಳಗಳಲ್ಲಿ ನಿಂತು ವಾಹನಗಳನ್ನು ತಡೆದು ನಿಲ್ಲಿಸುವುದು. 

ಅಪಾಯವನ್ನು ನಿಗ್ರಹಿಸುವ ಮತ್ತು ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪೊಲೀಸ್‌ ಸಿಬ್ಬಂದಿಯವರು 
ತಮ್ಮ ಕನಿಷ್ಠ ಸಾಮಾನ್ಯ ಪರಿಜ್ಞಾನವನ್ನು ಉಪಯೋಗಿಸಿಕೊಳ್ಳುವುದರಿಂದ ವಾಹನ ಜಚಾಲಕ/ 
ಸವಾರರುಗಳಾದಿಯಾಗಿ ಸಂಚಾರ ಪೊಲೀಸ್‌ ಸಿಬ್ಬಂದಿಗಳಿಗೆ ಆಗುತ್ತಿರುವ ಅಪಘಾತಗಳನ್ನು 


ತಡೆಗಟ್ಟಬಹುದಾಗಿದೆ. 


ಸ, 
Roca 


ಕಾನೂನು ಜಾರಿ ಸಂಬಂಧ ಸ್ಥಳ ನಿಗಧಿಪಡಿಸಿಕೊಳ್ಳುವ ಬಗ್ಗೆ. 

ಠಾಣಾಧಿಕಾರಿಗಳು ಪಿ.ಎಸ್‌.ಐ./ಎ.ಎಸ್‌.ಐ. ರವರಿಗೆ ಒಂದು ಸಂಚಾರ ಬೀಟ್‌ 
ನಿಗದಿಪಡಿಸಬೇಕು. 

ಸದರಿ ಅಧಿಕಾರಿಗಳು ಅವರಿಗೆ ನಿಯೋಜಿಸಿರುವ ಸಂಚಾರ ಬೀಟ್‌ ಸ್ಥಳದಲ್ಲಿಯೇ ದೆಂಡ 
ವಿಧಿಸಬೇಕು. 


ದಂಡ ವಿಧಿಸುವಾಗ ಪಾರದರ್ಶಕತೆ ವ್ಯವಸ್ಥೆಗಾಗಿ. Body Worn Camera ವನ್ನು 
ಕಡ್ಡಾಯವಾಗಿ ಧರಿಸುವುದು 

ಅಧಿಕಾರಿಗಳು ನಿರ್ದಿಷ್ಟ ಸ್ಥಳದಲ್ಲಿ ಪ್ರಕರಣ ದಾಖಲಿಸುವ ಮೊದಲು ನಿಸ್ತಂತು ಕೋಣೆಗೆ 
ಮಾಹಿತಿ ನೀಡಬೇಕು. 

ಅಧಿಕಾರಿಗಳು ವಾಹನಗಳನ್ನು ನಿಲ್ಲಿಸುವಾಗ ಏಕಾಏಕಿ ಮಧ್ಯ ರಸ್ತೆಯಲ್ಲಿ ಓಡಿಹೋಗಿ 
ತಡೆಯುವುದು, ಅಟ್ಟಿಸಿಕೊಂಡು ಹೋಗುವುದು, ಲಾಠಿಯಲ್ಲಿ ತಡೆಯುವುದು ಮಾಡಬಾರದು. 
ದಂಡ ವಿಧಿಸುವಾಗ ತನಗಾಗಲಿ/ಸಾರ್ವಜನಿಕರಿಗಾಗಲೀ ಪ್ರಾಣ ಹಾನಿ ಆಗುವಂತೆ 
ಮಾಡುವಂತಿಲ್ಲ. 

ಸಾರ್ವಜನಿಕರೊಂದಿಗೆ ವಿಶೇಷವಾಗಿ ಹೆಂಗಸರು, ವೃದ್ದರು, ಅಪ್ರಾಪ್ತ ಮಕ್ಕಳೊಂದಿಗೆ 
ಸೌಮ್ಯವಾಗಿ ವರ್ತಿಸುವುದು. 


ದಂಡ ವಿಧಿಸುವಾಗ ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿಷ್ಠೆಯಿಂದ ಕೆಲಸ ನಿರ್ವಹಿಸಬೇಕು. 


gL 


ತಿಯೊಬ್ಬ ಸಿಬ್ಬಂದಿಯು ನೋಟ್‌ ಪುಸ್ತಕ ಬರೆಯುವುದನ್ನು ಕಡ್ಡಾಯ ಮಾಡುವುದು 
ದಂಡ ವಿಧಿಸುವಾಗ ಆದಷ್ಟು ಸಿ.ಸಿ.ಟಿವಿ ಗಳಿರುವ ಸ್ಥಳಗಳ ಳನ್ನು ಆಯ್ಕೆ ಮಾಡುವುದು. 

IMV ಕಾಯ್ದೆ ಅನುಗುಣವಾಗಿ ಸಂಚಾರ ನಿಯಮಗಳನ್ನು ವಿಧಿಸಬಹುದು. 

ಕಡ್ಡಾಯವಾಗಿ ಹೆಸರಿನ ನಾಮಫಲಕವನ್ನು ಧರಿಸಿರಬೇಕು. 

ಸಾರ್ವಜನಿಕರಿಗೆ ಗೋಚರಿಸುವಂತೆ ನಿಂತು, ದಂಡ ವಿಧಿಸಬೇಕು ಹಾಗೂ ಯಾವುದೇ 
ಅಪಘಾತ ಅಥವಾ ಅವಘಡ ಸಂಭವಿಸುವುದನ್ನು ತಡೆಯುವುದು. 

ಪಿ.ಡಿ.ಎ. ಯಂತ್ರವು ಪಿ.ಎಸ್‌.ಐ/ಎ.ಎಸ್‌.ಐ. ಅಧಿಕಾರಿಗಳೊಂದಿಗೆ ಮಾತ್ರ ಇರತಕ್ಷದು. 
ಪಾವತಿಯಾದ ದಂಡದ ಮೊತ್ತವನ್ನು ಮರುದಿನ ತಪ್ಪದೇ ಬ್ಯಾಂಕಿಗೆ ಸಂದಾಯ 
ಮಾಡುವುದು. 

ವಾಹನಗಳನ್ನು ವಶಕ್ಕೆ ಪಡೆದ ಎರಡು ದಿನಗಳೊಳಗೆ ವಿಲೇವಾರಿ ಮಾಡುವುದು. 
ಕಾರ್ಯಾಚರಣೆ ಪ್ರಭಾರ ವಹಿಸುವ ಎಲ್ಲಾ ಸಿಬ್ಬಂದಿಗಳು ಪ್ರತಿಫಲಿತ ಜಾಕೆಟ್‌ಗಳನ್ನು 
(ರಿಫ್ಲೆಕ್ಷ್ಟೀವ್‌ ಜಾಕೆಟ್‌) ಧರಿಸಿರುವುದನ್ನು ಖಚಿತಪಡಿಸಿಕೊ 


ಸಿ i ಈ ರೀತಿಯ ಪೊಲೀಸ್‌ 
ಸಿಬ್ಬಂದಿಯ ಗೋಚರತೆಯು ಅಪಘಾತಗಳ ನ್ನು ತಪ್ಪಿಸಲು 


ಇ 
ಸಹಾಯಕವಾಗುತ್ತದೆ. 


ಸಮವಸ್ತದ ಮೇಲೆ ಎಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸುವಂತೆ ಹೆಸರಿನ ಫಲಕ ಮತ್ತು ಬಿಲ್ಲೆ 
2 ಪ 
ny 


ಕಾರ್ಯಾಚರಣೆ ವೇಳ ಆಂಬ್ಯುಲೆನ್ಸ್‌ ವಾಹನಗಳಿಗೆ ಹಾಗೂ ತುರ್ತು ಸೇವೆಗಳಲ್ಲಿ 
ತೊಡಗಿಸಿಕೊಳ್ಳುವಂತ ವಾಹನಗಳ ಸಂಚಾರಕ್ಕೆ ಯಾವುದೇ ರೀತಿಯ ಅಡಚಣೆಯಾಗದಂತೆ 
ನೋಡಿಕೊಳ್ಳುವುದು. 

ತಪಾಸಣೆಗೆ ಒಳಪಡಿಸುವ ಜಾಲಕ/ಸವಾರನ ಬಳಿ ಅಧಿಕಾರಿಯು ನಯವಾಗಿ ವರ್ತಿಸಿ 
ಪೂರ್ವಭಾವಿ ಮಾಹಿತಿ (ಹೆಸರು, ವಿಳಾಸ, ಎಲ್ಲಿಂದ ಬಂದಿರುವ ಮತ್ತು ನಲ್ಲಿಗೆ 
ಹೋಗುತ್ತಿರುವ ಬಗ್ಗೆ ಯನ್ನು ಪಡೆದುಕೊಳ್ಳಬೇಕು. 

ಪಿ.ಡಿ.ಎ. ಯಂತ್ರದಲ್ಲಿ 2 ಪ್ರಿಂಟ್‌ಗಳ ಪ್ರತಿಗಳನ್ನು ತೆಗೆದು ಒಂದು ಪ್ರಶಿಯನ್ನು 
ಚಾಲಕ/ಸವಾರನಿಗೆ ನೀಡಬೇಕು ಮತ್ತೊಂದು ಪ್ರಶಿಯನ; ್ಸ್ಗಿ ಅಧಿಕಾರಿಯು ದಾಖಲೆಗಾಗಿ 
ಇಟ್ಟುಕೊಳ್ಳಬೇಕು. 

ವಶಕ್ಕೆ ತೆಗೆದುಕೊಳ್ಳುವಾಗ ಅಧಿಕಾರಿಯು ವಾಹನದಲ್ಲಿ ಬೆಲೆ ಬಾಳುವ 
ವಸುಗಳಿದರೆ ಅವುಗಳನ್ನು ಚಾಲಕ/ಸವಾರನ ವಶಕ್ಕೆ ಒಪ್ಪಿಸಬೇಕು. 

ಕಾರ್ಯಾಚರಣೆ ವೇಳೆ ಅಗತ್ಯ ಬಿದ್ದರೆ ಕಾ ಮತ್ತು ಸು ಪೊಲೀಸರ ಸಹಕಾರವನ್ನು 
ಪಡೆದುಕೊಳ್ಳಲು ಕಾರ್ಯಾಚರಣೆ ಹಮ್ಮಿಕೊಳ್ಳುವ ಬಗ್ಗೆ ಮುಂಚಿತವಾಗಿಯೇ ವ್ಯಾಪ್ತಿಯ 
ಕಾನೂನು ಮತ್ತು ಸುವ್ಯವಸ್ಥೆ ಪೊಲೀಸ್‌ ಠಾಣೆಗೆ ವಿಷಯವನ್ನು ತಿಳಿಸುವುದು. 
ಕಾರ್ಯಾಚರಣೆಯನ್ನು ಸರಾಗವಾಗಿ ಸಮರ್ಥವಾಗಿ ನಡೆಸಬೇಕು. ಕಾರ್ಯಾಚರಣೆ 
ಸಮಯದಲ್ಲಿ ರಸ್ತೆಯಲ್ಲಿ ಸಂಚರಿಸುವ ಇನ್ನಿತರೆ ವಾಹನಗಳ ಸಂಚಾರಕ್ಕೆ ಯಾವುದೇ 
ರೀತಿಯಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳುವುದು. ತಪಾಸಣೆ ಸಮಯದಲ್ಲಿ ಮದ್ಯ 
ಸೇವನೆ ಮಾಡದಿರುವುದು ಕಂಡು ಬಂದಲ್ಲಿ ಅಂತಹ ಚಾಲಕ / ಸವಾರರನ್ನು ವಿನಾಕಾರಣ 
ಕಾಯಿಸದೆ ಕೂಡಲೇ ಕಳುಹಿಸಿ ಕೊಡಬೇಕು. 

ಯಾವುದೇ ಹಂತದಲ್ಲಿ ಸನ್ನಿವೇಶವನ್ನು ನಿಭಾಯಿಸುವುದು ಅಧಿಕಾರಿಗೆ ಕಷ್ಟಕರವಾಗಿ 
ಕಂಡುಬಂದಲ್ಲಿ ಕೂಡಲೇ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವರ ಮಾರ್ಗದರ್ಶನವನ್ನು 
ಪಡೆಯುವುದು. 

ದಾಖಲಿಸಲು ಹಮ್ಮಿಕೊಳ್ಳಲಾಗುವ ಕಾರ್ಯಾಚರಣೆಯನ್ನು ನ್ಯಾಯೋಚಿತ, ಪಾರದರ್ಶಕ 
ಮತ್ತು ಸರಿಯಾದ ರೀತಿಯಲ್ಲಿ ನಡೆಸಬೇಕು. ಕಾರ್ಯಾಚರಣೆ ವೇಳೆ ಯಾವುದೇ 
ಪಕ್ಷಪಾತವಾಗಲೀ ಅಥವಾ ತಮ್ಮದೇ ಆದ ಪದ್ಧಶಿಯನ್ನು ಅಳವಡಿಸಿಕೊಳ್ಳಬಾರದು. ಎಲ್ಲವೂ 
ಕಾನೂನು ಬದ್ಧವಾಗಿಯೇ ಇರಬೇಕು. 


ಚುಕ್ಕೆ ಗುರುತಿನ 
ಅನುಬಂಧ-3 ಪಕ್ಸೆ ಸಂಖ್ಯೆ: 475 


ಬೆಂಗಳೂರು ನಗರ ಸಂಚಾರ ವಿಭಾಗಕ್ಕೆ ಮಂಜೂರಾಗಿರುವ ಹೊಲೀಸ್‌ ಅಧಿಕಾರಿ/ಸಿಬ್ಬಂದಿಗಳ ವಿವರಗಳು ಮತ್ತು 
ಖಾಲಿ ಇರುವ ಹುದ್ದೆಗಳ ವಿವರಗಳು:- 


440 | 1447 3038 5306 
420 1441 2368 4468 
20 


ಖಾಲಿ ಇರುವ ಹುದ್ದೆಗಳ ಬಗ್ಗೆ ಕೈಗೊಂಡ ಕ್ರಮಗಳು 
1. ಸಂಜಾರ ವಿಭಾಗದಲ್ಲಿ ಕೊರತೆ ಇರುವ ಸಿಬ್ಬಂದಿಗಳ ಬದಲಿಗೆ ಸರ್ಕಾರದ ಮಂಜೂರಾತಿ 
ಪಡೆದು, ಗೃಹ ರಕ್ಷಕ ದಳದ ಸಿಬ್ಬಂದಿಯನ್ನು ಸಂಚಾರ ನಿಯಂತ್ರಣ ಮತ್ತು ನಿರ್ವಹಣೆ 


2. ಬೆಂಗಳೂರು ನಗರದಲ್ಲಿ ಸಂಚಾರ ವಾರ್ಡನ್‌ ಸಂಸ್ಥೆ ಇದ್ದು, ಸಂಚಾರ ವಾರ್ಡನ್‌ಗಳನ್ನು 
ಸಹ ಸಂಚಾರ ನಿಯಂತ್ರಣಕ್ಕಾಗಿ ಬಳಸಿಕೊಳ್ಳಲಾಗುತ್ತಿದೆ. 
3. ಹೊಸದಾಗಿ ಪಿ.ಎಸ್‌.ಐ. ಹುದ್ದೆಗಳಿಗೆ ಮತ್ತು ಪಿ.ಸಿ. ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯು 


ಪ್ರಗತಿಯಲ್ಲಿದ್ದು, ನೇಮಕಾತಿ ಆದ ಬಳಿಕ, ಸಂಚಾರ ವಿಭಾಗದಲ್ಲಿ ಖಾಲಿ ಇರುವ ಎಲ್ಲಾ 
ಪಿ.ಎಸ್‌.ಐ. ಮತ್ತು ಪಿ.ಸಿ. ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. 


